ಬಾಲ್ಕ್ಯದಲ್ಲ ಲಂಗ ಆಧಾರಿತ ಹಕ್ಕುಗಳು 


ಗರ್ಭಾಂಕುರದಿಂದ ಪ್ರಾರಂಭಸಿ ಆರು ವರ್ಷಗಳವರೆಗಿನ 
ಅವಧಿಯ ಬಾಲ್ಯಾವಸ್ಥೆಯನ್ನು ಮಾನವ ಬೆಳವಣಿಗೆಯ ಬಹು 
ಮುಖ್ಯವಾದ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಈ 
ಹಂತದಲ್ಲ ಅನುಭವಿಸುವ ತಿರಸ್ಲಾರ ಅಥವಾ ಅವಘಡಗಳು 
ಗಂಭೀರವಾದ ಹಾನಿಗೆ, ಕೆಲವೊಮ್ಮೆ ಶಾಶ್ವತವಾದಂತಹ 
ತೊಂದರೆಗೆ ಕಾರಣವಾಗಬಹುದು. ಅಂಗಾಧಾರಿತ ಪರಿಕಲ್ಪನೆ 
ಆಧಾರದ ಮೇಲೆ ಮಕ್ನಳ ಹಕ್ನಾಗಿ ಐದು ಅಂಶಗಳನ್ನು 
ಪರಿಕಲ್ಪಸಿಕೊಳ್ಳಬಹುದು. ಅಂದರೆ ಅಂಗ ತಾರತಮ್ಯವನ್ನು 
ಮಕ್ಷಳ ದೃಷ್ಣಿಕೋನದಲ್ಲ ನೋಡುವುದು. 


1: ಮೊದಲನೆಯದಾಗಿ ಹೆಣ್ಣಾಗಿ ಹುಟ್ಟುವ ಹಕ್ಕು. 
೨. ಎರಡನೆಯದು ಆರೋಗ್ಯವಾಗಿ ಹುಟ್ಟುವ ಹಕ್ಕು. 


3. ಮೂರನೆಯದಾಗಿ ತಾಲ ಹಾಲು ಸೇವನೆಯ ಹಕ್ಕು- 
ಎದೆಹಾಲು ಕುಡಿಯುವ ಮಗುವಿನ ಹಕ್ಕು ಮತ್ತು 
ಎದೆಹಾಲು ಕುಡಿಸಲು ತಾಂಖಯ ಹಕ್ಕು 


4. ನಾಲ್ಗನೆಯದಾಗಿ ಎಳೆಯ ಮಗುವಾಗಿದ್ದಾಗಿನಿಂದಲೂ 
ಲಾಲನೆ ಪಾಲನೆ ಪಡೆಯುವ ಹಕ್ಕು (ಬೆಳವಣಿಗೆ ಮತ್ತು 
ಶಿಕ್ಷಣದ ಹಕ್ಕೂ ಸೇರಿಸಿ) 

5. ಐದನೆಯದಾಗಿ ಮಗುವಿನ ಆರೈಕೆ ಮಾಡುವವರಿಗೆ 
ಮಾನ್ಯತೆ ಪಡೆಯಲು ಮತ್ತು ಪ್ರತಿಫಲ ಪಡೆಯಲು 
ಹಕ್ಕು 


1 ಅಂಗ ಆಯ್ಕೆ 

ಶಿಶು ಮತ್ತು ಮಕ್ಕಕ ಮರಣ ಪ್ರಮಾಣವು ಕಳೆದ ಕೆಲವು 
ದಶಕಗಕಳೂ ಗಣನೀಯ ಪ್ರಮಾಣದಲ್ತ್ಲ ಕಡಿಮೆಯಾಗಿದೆ. 
ಶಿಶು ಮರಣ ಪ್ರಮಾಣವು ಸರಾಸರಿ 1971 ರ್ತ 10೦೦ 
ಜನನಕ್ಕೆ 12೨ ಇದ್ದದ್ದು 2೦1೦ರಲ್ಲ ಇದು 1.೦೦೦ ಜನನಕ್ಕೆ 
47 ಆಗಿದೆ. ಮಕ್ಷಕ ಮರಣ ಪ್ರಮಾಣವು 1971ರಲ್ಪ್ಲ ಸರಾಸರಿ 
10೦೦ಕ್ಕೆ 51.೨ ಶೇಕಡಾ ಇದ್ದದ್ದು 2೦1೦ರಲ್ಲ 13.3ಕ್ಕೆ ಇ೪ದಿದೆ 
(ಭಾರತದ ಜನಗಣತಿ). ಕಳೆದ ನಲವತ್ತು ವರ್ಷಗಳಲ್ಪ 
ಅಂಗಾಧಾರಿತ ಮಕ್ಕಳ ಹಂಚಿಕೆಯ ಅನುಪಾತವನ್ನು 
ಗಮನಿಸಿದಾಗ ಅಸಮಾನ ಹಂಚಿಕೆಯ ಪ್ರಮಾಣವು 
ಗಣನೀಯವಾಗಿ ಹೆಚ್ಚಾಗಿರುವುದು ಕಂಡುಬರುತ್ತಿದೆ. ಪ್ರತಿ 


x 


10೦೦ ಪುರುಷರಿಗೆ ೨6೭ ಮಹಿಕೆಯರ ಪ್ರಮಾಣವಿದ್ದದ್ದು 
1೨೨1ರಲ್ಲ ಇದು ೨45/10೦೦೦ಕ್ಕೆ ಆಗಿದೆ. ೨೭27/0೦೦೦ 
2೦೦1ರಲ್ತ್ಪ ಮತ್ತು ಎಲ್ಲಕ್ಕಿಂತ ಕಡಿಮೆ ಅನುಪಾತವು 2೦11ರಲ್ಲ 
ಪ್ರತಿ 100೦ ಪುರುಷರಿಗೆ ೨14 ಮಹಿಳೆಯರ ಅನುಪಾತವು 
(ಭಾರತದ ಜನಗಣತಿ) ಕಂಡುಬಂದಿದೆ. ಕಾಣಿಯಾಗುತ್ತಿರುವ 
ಹೇಣ್ಣು ಮಕ್ಕಳ ಸಂಖ್ಯೆಯನ್ನು ಕುರಿತು ವಿವಿಧ ಸಂಘ ಸಂಸ್ಥೆಗಳು 
ಗಾಬರಿ ಹುಟ್ಟಸುವ ಅಂಕಿಅಂಶಗಳನ್ನು ನೀಡುತ್ತಿವೆ. 1ರಿಂದ 15 
ವರ್ಷ ವಯಸ್ಸಿನ ಸುಮಾರು 4.15 ಮಿಆಯನ್‌ ಹೆಣ್ಣುಮಕ್ಕಳು 
"ಅದೃಶ್ಯ”ವಾಗಿರುವ ಬಧ್ಧೆ ವರದಿಯಾಗಿದೆ (ಜೆಂಡರ್‌ಬೈಟ್ಸ್‌, 
ವರ್ಡ್‌ಪ್ರೆಸ್‌). ಅಂಗಾನುಪಾತದಲ್ಲ ಕಂಡುಬರುತ್ತಿರುವ ಈ 
ಕೊರತೆಗೆ ಈ ಹಿಂದಿನ ದಶಕಗಕಲ್ಲ ಕಂಡುಬಂದ ಹೆಣ್ಣು 
ಶಿಶುವಿನ ಹತ್ಯೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲ 
ಭ್ರೂಣಾವಸ್ಥೆಯಲ್ಲೇ ಅಂಗ ಆಯ್ದೆಮಾಡಿ ತದನಂತರ 
ಗರ್ಭಪಾತ ಮಾಡುವುದು ಕಾರಣವಾಲಯುತು. ಇದು ಯಾವ 
ಪ್ರಮಾಣದಲ್ಲ ಕಂಡುಬಂದಿತು ಎಂದರೆ, ಹೆಣ್ಣು ಮಗುವಿಗೆ 
ಹುಟ್ಟುವ ಹಕ್ನು ಇದೆಯಾ ಎಂಬುದನ್ನು ಪ್ರಶ್ನಿಸುವ ಮಟ್ಟಕ್ಕೆ 
ಇದು ಬೆಕೆಯುತು. ಇದು ಅಂಗ ತಾರತಮ್ಯದ ಪರಮಾವಧಿಯ 
ಉದಾಹರಣೆಯಾಲಯುತು. 


ಹುಟ್ಟುವ ಮಗುವಿನ ಅಂಗ ಆಯ್ದೆಯು ಅದು ಹೆಣ್ಣೇ 
ಗಂಡೇ ಎಂಬುದನ್ನು ಆಧರಿಸಿದ್ದು. ಇದು ಮಗು 
ಹುಟ್ಟುವುದಕ್ಕಿಂತ ಮೊದಲೇ ನಿರ್ಧರಿತವಾಗುವುದರಿಂದ 
ಇದು ಮಗುವಿನ ಹಕ್ಕಿನ ಅಡಿಯಲ್ಲ ಬರುವುದಿಲ್ಲ ಬದಲಾಗಿ 
ಅದರ ತಾಂಖಯ ಹಕ್ತಿಗೆ ಸಂಬಂಧಿಸಿದ್ದಾಗಿದೆ. ಗರ್ಭಪಾತ 
ಮಾಡಿಸಿಕೊಳ್ಳಲು ಮಹಿಕೆಯ ಹಕ್ಕನ್ನು ವೈದ್ಯಕೀಯವಾಗಿ 
ಗರ್ಭ್ಥತೆಗೆಸುವ ಕಾಲುದೆಯು ವಿವರಿಸುವ ಪ್ರಕಾರ ಮೂರು 
ಕಾರಣಗಳಗೆ ಗರ್ಭ ತೆಗೆಸುವ ಹಕ್ಕನ್ನು ಕಾನೂನಾತ್ಕಕವಾಗಿ 
ಒಪ್ಪಿಕೊಳ್ಳುತ್ತವೆ. ಆದರೆ ಇದರಲ್ಲ ಅಂಗ ನಿರ್ಧಾರದ 
ನಂತರ ಗರ್ಭಪಾತ ಮಾಡಿಸುವುದನ್ನು ಯಾವುದೇ 
ಕಾರಣಕ್ಕೂ ಒಪ್ಪಿಕೊಳ್ಳಲಾಗುವುದಿಲ್ಲ. ಇನ್ನೂ ಹೆಚ್ಚಿನದಾಗಿ 
ಗರ್ಭಪೂರ್ವ ಮತ್ತು ಜನನ ಪೂರ್ವ ತಪಾಸಣಿ ತಂತ್ರಜ್ಞಾನ 
(PCPNDT) ಕಾಂಖದೆಯು ಸ್ಪಷ್ಟವಾಗಿ ಅಂಗೆ ಆಯ್ದೆಯನ್ನು 
ನಿಷೇಧಿಸಲಾಗಿದೆ ಎಂದು ತಿಆಸುತ್ತದೆ. ಸತ್ಯ ಏನೆಂದರೆ ನಮ್ಮ 
ಸಮಾಜದಲ್ಲ ಹೆಣ್ಣುದೇವತೆಗಳನ್ನು ಹಾಡಿ ಆರಾಧಿಸುವ 


ಪದ್ಧತಿ ಇದ್ದಾಗ್ಯೂ ಮನೋಭೂಮಿಕೆಯ್ಪ್ಲ ಸಮಾಜವು 
ಹೆಚ್ಚು ಮಹಿಳಾ ವಿರೋಧಿಯಾಗಿರುವುದು ಕಂಡುಬರುತ್ತದೆ. 
ಹಲವಾರು ಮಹಿಳೆಯರು ಸ್ರಷ್ಟವಾಗಿ ಹೇಳುವ ಪ್ರಕಾರ ಅವರು 
ಹೆಣ್ಣು ಮಗುವನ್ನು ಒಪ್ಪಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಅವರು 
ಹೆಣ್ಣು ಮಗುವಿನ ಭ್ರೂಣ ಹತ್ಯೆಗೆ ಒಪ್ಪಿಕೊಳ್ಳುತ್ತಾರೆ ಏಕೆಂದರೆ 
ಅವರನ್ನು ಹಾಗೆ ಮಾಡಿಸಿಕೊಳ್ಳಲು ಒತ್ತಡ ತರಲಾಗಿರುತ್ತದೆ 
ಮತ್ತು ಅವರು ಅದನ್ನು ನಿರಾಕರಿಸುವ ಸ್ಥಿತಿಯಲ್ಲರುವುದಿಲ್ಲ. 


ಅತಿ ಆಧುನಿಕ ತಂತ್ರಜ್ಞಾನವನ್ನು ಮಹಿಳೆಯರ ವಿರುದ್ಧ 
ಬಳಸಲಾಗುತ್ತಿದೆ ಎಂಬುದು ದುಃಖದಾಯಕವಾದರೂ ಸತ್ಯ. 
ವಿಜ್ಞಾನ ಯಾರ ಪರ ಅಥವಾ ಯಾರ ವಿರೋಧವೂ ಅಲ್ಲ 
ಇದು ನಿರ್ಲಪ್ಪವಾಗಿದೆ ಎಂಬುದು ವಿಜ್ಞಾನಿಗಳ ವಾದ. ನಿಖರ 
ಅರ್ಥದಲ್ಲಿ ಇದನ್ನು ಒಪ್ಪಿಕೊಳ್ಳಬಹುದು. ಆದರೆ ವಿಜ್ಞಾನಿಗಳೂ 
ಕೂಡಾ ಮನುಷ್ಯರೇ ಮಾನವ ಸಮಾಜಕ್ಕೆ ಸೇರಿದವರೇ 
ಆಗಿದ್ದಾರೆ. ಅವರ ಮೌಲ್ಯಗಳು ಮತ್ತು ನಡತೆಗಳು ಒಂದು 
ನಂಬಕೆ ಮತ್ತು ಅವರು ಯಾವ ಸಮಾಜದ ಪ್ರಭಾವಕ್ಕೆ 
ಒಳಗಾಗಿರುತ್ತಾ ರೋ ಆ ಸಮಾಜದ ಅನುಭವವನ್ನು 
ಅಂಜಸುತ್ತಿರುತ್ತದೆ. ಗಮನಿಸಬೇಕಾದ ವಿಷಯವೆಂದರೆ 
ವೈದ್ಯವೃತ್ತಿ ಬಾಂಧವರಲ್ಲೂ ಕೆಲವೇ ಕೆಲವು ಮಂದಿ ಮಾತ್ರ 
ಈ ಅಪಾಯಕಾರಿ ರೂಢಿಯ ವಿರುದ್ಧ ಧ್ವನಿಯೆತ್ತಿದ್ದಾರೆ. ಹೆಚ್ಚು 
ಪ್ರಭಾವವನ್ನು ಹೊಂದಿರುವ ಖಾಸಗಿ ವಲಯದ ಹೆಚ್ಚಿನ ಎಲ್ಲರೂ 
oc ಅಪರಾಧವನ್ನು ಸಹಜವೆಂಬಂತೆ ರೂಢಿಸಿಕೊಂಡಿದ್ದಾರೆ 
ಎಂಬ ನಿರ್ಧಾರಕ್ಕೆ ಬಂದರೆ ತಪ್ಪಿಲ್ಲ ಎನಿಸುತ್ತದೆ. 


CASSA (ಆ೦ಗೆ ನಿರ್ಧಾರಿತ ಗರ್ಭಪಾತದ ವಿರುದ್ಧ ಹೋರಾಟ) 
ದಿಂದ ಆಯೋಜಸಲಾಗಿದ್ದ ಅಭಿಯಾನದಲ್ಲ ೨೦ನೇ 
ದಶಕದಲ್ಲ ತಮಿಳುನಾಡಿನಲ್ಲ ಕಾರ್ಯನಿರ್ವಹಿಸುತ್ತಿದ್ದಾಗ 
ಆಗಾಗ ಗರ್ಭಾವಸ್ಥೆಯ ಸಮಯದಲ ಅಲ್ವಾ- 
ಸೊನಿಕ್‌ ಪರೀಕ್ಷೆಗಳನ್ನು (ಸಮರ್ಥಿಸಿಕೊಳ್ಳಬಲ್ಲ ಮತ್ತು 
ಸಮರ್ಥಿಸಿಕೊಳ್ಳಲಾರದ ಕಾರಣಗಳ ಮೇಲೆ) ನಡೆಸುವ 
ಮಹಿಳಾ ಗೈನಕಾಲಜಸ್ಥ್‌ಗಳಗೂ ಅಂಥ ಮಕ್ಷಳನ್ನು 
ಉಳಸಿ ಅವನ್ನು ರಕ್ಷಿಸಿ ಶಿಶುಗಳ ಆರೋಗ್ಯವನ್ನು 
ಉತ್ತಮವಾಗಿರಿಸಬೇಕೆನ್ನುವ ಪುರುಷ ವೈದ್ಯರಿಗೂ ಜಲಾಪಟ 
ಆಗುತ್ತಿತ್ಸು. 


ಇದರಲ್ಲದ್ದ ಇನ್ನೊಂದು ವಿಚಿತ್ರ ಅಂಶವೆಂದರೆ ಹೀಗೆ 
ಪರಸ್ಪರ ವಿರುದ್ಧವಾಗಿ ವಾದಿಸುವ ಈ ವೈದ್ಯರುಗಳು 
ದಂಪತಿಗಳಾಗಿರುತ್ತಿದ್ದರು. ಈ ವಿಷಯಗಳನ್ನು ಕುರಿತು 
ಚರ್ಚೆಯಲ್ಲ ಅವರ ವೈಯಕ್ತಿಕ ಜೀವನ ಕೂಡಾ ಹೈರಣಾಗಿದ್ದು 
ಕಂಡುಬಂದಿತ್ತು! 


2. ಹುಟ್ಟದಾಗ ಕಡಿಮೆ ತೂಕ 
ಪ್ರಪಂಚದಲ್ಲ ಸುಮಾರು ಶೇ 15 ಶಿಶುಗಳು ಹುಟ್ಟದಾಗ ಕಡಿಮೆ 


ತೂಕವನ್ನು (ಎಲ್‌ಬಡಬ್ಬೂ) ಹೊಂದಿರುತ್ತಾರೆ. ಅಂದರೆ 
2,5೦೦ ಗ್ರಾಂಗಳಗಿಂತಲೂ ಕಡಿಮೆ. ಇವುಗಳಕಲ್ಲ ಹೆಚ್ಚಿನವು 
ದಕ್ಷಿಣ ಏಷಿಯಾದಲ್ಲ ಮತ್ತು ಇವುಗಳಲ್ಪ ಶೇ 75 ಭಾರತದಲ್ಪ 
ಕಂಡುಬರುತ್ತಿದ್ದು ಹುಟ್ಣದಾಗ ಕಡಿಮೆ ತೂಕ ಹೊಂದಿರುವ 
ಮಕ್ಕಳ ಸಂಖ್ಯೆಗೆ ಪ್ರತಿವರ್ಷ ಅ.3 ಮಿಅಯನ್‌ನಷ್ಟು 
ಸೇರ್ಪಡೆಯಾಗುತ್ತಿದೆ. ಕಳೆದ ಕೆಲವು ವರ್ಷಗಳಕಲ್ಪ 
ಈ ಪ್ರಮಾಣದಲ್ಲ ಗಣನೀಯ ಇಕೆ ಕಂಡುಬಂದಿದೆ. 
(ಯೂನಿಸೆಫ್‌ 2೦೦6) NFHS Ill ಅಂದಾಜು ಮಾಡಿರುವ 
ಪ್ರಕಾರ 2೦೦5-೦6ರಲ್ಲ ಸುಮಾರು ಶೇ 21 ರಷ್ಟು 
ಕಡಿಮೆ ತೂಕವನ್ನು ಹೊಂದಿರುವ ಮಕ್ಷಳ ಜನನವಾಗಿದೆ. 
ಕಡಿಮೆ ತೂಕದ ಮಕ್ಕಳ ಜನನವಾಗಲು ಮುಖ್ಯ ಕಾರಣ 
ಗರ್ಭಾವಸ್ಥೆಯ ಸಮಯದಲ್ಲ ಪೋಷಕಾಂಶದ ಆಹಾರ 
ಸರಿಯಾಗಿ ಸಿಗದಿರುವುದು, ಅದರಲ್ಲಯೂ ಗರ್ಭಾವಸ್ಥೆಯ 
ಮೂರನೇ ತ್ರೈಮಾಸಿಕದ ಅವಧಿಯಲ್ಲ ಸರಿಯಾದ ಆಹಾರ 
ಲಭ್ಯವಾಗದಿರುವುದು ಇದಕೆ ಕಾರಣವಾಗಿರುತ್ತದೆ. ಇದು 
ಹಲವಾರು ಬಾಧಕ ಅಂಶಗಳಗೆ ಕಾರಣವಾಗುತ್ತದೆ ಅಂದರೆ 
- ಮೆದುಳನ ಬೆಳವಣಿಗೆ, ದೇಹದ ಬೆಳವಣಿಗೆ ಮತ್ತು 
ದೇಹದ ಸಂಯೋಜನೆ, ಚಯಾಪಚಯ ಬೆಳವಣಿಗೆಯ 
ಮೇಲೆ ಪರಿಣಾಮ ಚಬೀರುವುದರಿಂದ ಇದು ಮಗುವಿನ 
ಚಲನೆಯ ಮೇಲೆ ಪರಿಣಾಮ ಜೀರುತ್ತದೆ, (ಭವಿಷ್ಯದಲ್ಲಿ 
ಶಿಕ್ಷಣ ವಿಷಯದಲ್ಲಿ ಸಾಮರ್ಥ್ಯ ತೋರ್ಪಡಿಕೆಯ ಮೇಲೆ 
ಸಹ ಪರಿಣಾಮ ಜೀರುತ್ತದೆ) ಅಲ್ಲದೆ ರೋಗ ನಿರೋಧಕಶಶಕ್ತಿ 
ಮತ್ತು ಕಾರ್ಯನಿರ್ವಹಣಿಯ ಸಾಮರ್ಥ್ಯದ ಮೇಲೆ 
ದೀರ್ಪಾವಧಿಯ ಪರಿಣಾಮ ಜೀರುತ್ತದೆ. ಇದು ನಮ್ಮಲ್ಲರುವ 
'ಅಪ್ಪ ಮಾಡಿದ ಪಾಪ ಮಗ ಹೊರಬೇಕು' ಎಂಬ ಹಳೆಯ 
ಗಾದೆಯೊಂದರ ಅಕ್ಷರಶಃ ನಿಜರೂಪವಾಗಿದೆ. ಅಂದರೆ 
ಅಪ್ಪನಾದವನು ಗರ್ಭಣಿಯಾಗಿದ್ದ ತಾಂಯಖುಗೆ ಅಗತ್ಯವಿರುವ 
ಸಮಯದಲ್ಲ ಸರಿಯಾದ ಅಹಾರವನ್ನು ನೀಡದಿದ್ದಲ್ಲ 
ಅದರಲ್ಲಯೂ ಕೊನೆಯ ತ್ರೈಮಾಸಿಕದಲ್ಲ ಸರಿಯಾದ 
ಪೋಷಣೆ ನೀಡದಿದ್ದಲ್ಲ. ಕಡಿಮೆ ತೂಕದ ಮಗು ಜನಿಸಲು 
ಕಾರಣವಾಗುತ್ತದೆ. 


ಕಡಿಮೆ ತೂಕದಲ್ಲ ಜನಿಸುವ ಮಕ್ಷಳನ್ನು ಕುರಿತು ಅವರ 
ಮುಂದಿನ ಜೀವನದ ಮೇಲೆ ಅದರ ಪರಿಣಾಮದ ಬೆ 
ಕೆಲವೇ ಕೆಲವು ದೀರ್ಪ೯ಕಾಲದ ಅಧ್ಯಯನಗಳು ನಡೆದಿವೆ. 
ಕಡಿಮೆ ತೂಕದಲ್ಪ ಜನಿಸಿದ ಮಕ್ನಳಗೆ ಭವಿಷ್ಯದಲ್ಲಿ ಅವರ 
ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಜೀರುತ್ತಿದೆ 
ಎಂಬುದನ್ನು ಕಂಡುಕೊಳ್ಳುವುದು ಸಾಧ್ಯವಾಗಿಲ್ಲ. 
ಕಡಿಮೆ ತೂಕದಲ್ಲ ಜನಿಸಿದ ಮಗುವನ್ನು ಅದರ ಸಮಸ್ಯೆ 
ಪರಿಹರಿಸದೇ ಭವಿಷ್ಯದಲ್ಲ ಉಂಬಲಾಗುವ ತೊಂದರೆಗಳನ್ನು 
ಗಮನಿಸಲು ಚಿಕಿತ್ಸೆ ನೀಡದೇ ಹಾಗೆಯೇ ಜಡುವುದು 
ಮಾನವಿಯತೆಯ ದೃಷ್ಟಿಯಲ್ಲ ತಪ್ಪಾಗುತ್ತದೆ. ಅದೇನೆ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


ಇದ್ದರೂ, ಡಯಾಜಟಸ್‌, ಸ್ಥೂಲಕಾಯ, ಅಧಿಕ ರಕ್ತದ ಒತ್ತಡ 
ಮತ್ತು ಹೃದಯ ರೋಗ ಮುಂತಾದವುಗಳು ಕಂಡುಬರಲು 
ಇದು ಕಾರಣವಾಗುವ ಸಾಧ್ಯತೆಗಳು ಇವೆ ಎಂಬುದನ್ನು 
ಇತ್ತೀಚಿನ ಕೆಲವು ಸಂಶೋಧನೆಗಳಂದ ತಿಆದುಕೊಳ್ಳಲಾಗಿದೆ 
(Bhat et al, 2013.) Barker et al (2007). ಬಾಕರ್‌ 
ಎಂಬುವವರು ಹೆಲ್ಪೆಂಕಿಯಲ್ಲ ಒ೦ದು ಜನಸಮುದಾಯವನ್ನು 
ಗಮನಿಸುತ್ತಿದ್ದರು ಇವರ ಪ್ರಕಾರ ಹುಟ್ಟದಾಗ ಅತಿ ಕಡಿಮೆ 
ತೂಕವನ್ನು ಹೊಂದಿರುವವರು 3-11 ವರ್ಷಗಕಲ್ಲ ಉತ್ತಮ 
ಬೆಳವಣಿಗೆಯನ್ನು ಹೊಂದಿದ್ದರೂ ಕೂಡಾ ಮುಂದಿನ 
ಜೀವನದಲ್ಲ ಒತ್ತಡದ ಜೀವನಕ್ಕೆ ಹೊಂದಿಕೊಳ್ಳದಿರುವುದು 
ಕಂಡುಬಂದಿದೆ. ಚೌದರಿಯವರು (20೦೦4 ರಲ್ಲ) ಹುಟ್ಟಿದಾಗ 
ಕಡಿಮೆ ತೂಕವನ್ನು ಹೊಂದಿರುವ ಕೆಲವರು ಕಡಿಮೆ ಜ್ಞಾನ, 
ಕಾಣುವ ಚಲನೆಯ ಸಾಮರ್ಥ್ಯ, ಶಾಲೆಯಲ್ಲ ಕಡಿಮೆ 
ಪ್ರಮಾಣದ ಸಾಮರ್ಥ್ಯವನ್ನು ತೋರ್ಪಡಿಸಿರುವುದು 
ಕಂಡುಬಂದಿದೆ. ಹಿದವಿಕೆಯಲ್ಲ ಮತ್ತು ಗಣಿತ 
ಕಲಕೆಯಲ್ಲ ಕಡಿಮೆ ಪ್ರಮಾಣದ ಸಾಮರ್ಥ್ಯವನ್ನು ಉಳದ 
ಮಕ್ಷಳಗೆ ಹೋಲಸಿದರೆ ನೀಡಿರುವುದು ಕಂಡುಬಂದಿದೆ. 
ಆದ್ದರಿಂದ, ಬಾಲ್ಯದಲ್ಲ. ಶಾಲೆಯ ಸಮಯದಲ್ಲ ಮತ್ತು 


ಮುಂದಿನ ಜೀವನವನ್ನು ಕಡಿಮೆ ತೂಕದ ಜನನ ಹಾಗೂ 


ಗರ್ಭಾವಸ್ಥೆಯ ಸಮಯದಲ ಪೋಷಕಾಂಶಗಳನ್ನು 
ಸರಿಯಾಗಿ ನೀಡದಿರುವುದು ಕಾರಣ ಎಂಬುದು ಕೂಡಾ 
ಅಂಗ ತಾರತಮ್ಯದ ಒಂದು ಸಹವರ್ತಿ ಸೂಚಕವಾಗಿದೆ. 
ಇಲ್ಲ  ಗಮನಿಸಬೇಕಾಗಿರುವುದೆಂದರೆ ಈ ರೀತಿಯ 
ತಾರತಮ್ಯವು ಪ್ರಾರಂಭಕ ಜೀವನದಲ್ಲ ಕಂಡುಬರುತ್ತದೆ. 
ಅಂದರೆ ಹುಟ್ಟುವುದಕ್ಕಿಂತಲೂ ಮೊದಲೇ ಪ್ರಾರಂಭವಾಗುತ್ತದೆ 
ಆದರೂ ದೀರ್ಪಾವಧಿಯ ಪರಿಣಾಮವನ್ನು ಹೊಂದಿರುತ್ತದೆ. 


3. ಎದೆಹಾಲು ಕುಡಿಸುವುದು 

ಶಿಶುಗಳಗೆ ಎದೆಹಾಲು ಕುಡಿಸುವುದನ್ನು ಈಗ ಎಲ್ಲರೂ 
ಶಿಫಾರಸ್ತು ಮಾಡುತ್ತಾರೆ. ಮಗು ಹುಟ್ಟದ ಸಮಯದಿಂದ 
ಆರು ತಿಂಗಳವರೆಗೆ ಎದೆಹಾಲನ್ನು ಮಾತ್ರ ಕುಡಿಸುವುದು 
ಮತ್ತು ನಂತರದಲ್ಲ ಎರಡು ವರ್ಷಗಳವರೆಗೆ ಹೆಚ್ಚುವರಿ 
ಆಹಾರದೊಂದಿಗೆ ಇದನ್ನು ಮುಂದುವರೆಸಬಹುದಾಗಿದೆ. 
ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ (WHO) ಯು ಶಿಫಾರಸ್ಸು 
ಮಾಡಿದೆ. ಆದರೂ ಭಾರತದಲ್ಲ ಎದೆಹಾಲು ಕುಡಿಸುವ 
ಪ್ರಮಾಣದ ದರವು ಅತಿ ಕಡಿಮೆಯಾಗಿದೆ. 


ವಯಸ್ಸಿಗನುಗುಣವಾಗಿ ಎದೆಹಾಲು ಕುಡಿಸುವ ಪ್ರಮಾಣ (ತಾಯಿಯ ಜೊತೆಗೆ ಬದುಕುತ್ತಿರುವ 3 ವರ್ಷ ವಯಸ್ಸಿನ ಮಕ್ಕಳು) 


ಎದೆಹಾಲು ಕುಡಿಯುವ ಮಕ್ಕಳಗೆ 24 ಗಂಟೆಗಳಲ್ರ ಎದೆಹಾಲು ಕುಡಿಸಿದ ಪಮಾಣವನ್ನು (ನಿನ್ನೆ ಹಗಲು ಮತ್ತು ಹಿಂದಿನ ದಿನದ 
ರಾತಿ) ಇಲ್ಲ ನೀಡಲಾಗಿದೆ. ಮಕ್ಕಳನ್ನು ಎದೆಹಾಲು ಕುಡಿಸುವ ಮತ್ತು ಕೇವಲ ಸೀರು ಕುಡಿಯುವ ಮಕ್ಕಳು ಎಂದು ವಿಂಗಡಿಸಲಾಗಿದೆ. 
ಯಾವುದೇ ದವ ಅಥವಾ ಗ್ರ ಪದಾರ್ಥವನ್ನು ನೀಡಲಾಗಿಲ್ಲ. ಎದೆಹಾಲು ಕುಡಿಸದಿರುವುದು, ಕೇವಲ ಎದೆಹಾಲು ಮಾತ 
ಕುಡಿಸಿರುವುದು. ಎದೆಹಾಲು ಕುಡಿಸಿರುವುದು ಮತ್ತು ಬರೀ ನೀರನ್ನು ಕುಡಿಸಿರುವುದು. ಹಾಅನ ಹೊರತಾದ ದವ/ಜ್ಯೂಸ್‌, ಇತರೆ 
ಹಾಲು ಮತ್ತು ಹೆಚ್ಚುವರಿ ಆಹಾರ(ಘನ ಮತ್ತು ಅರ್ಧಘನ) ಪಮಾಣವು ಶೇಣಿಕ್ಸ್ಟತವಾಗಿದೆ ಮತ್ತು ಅವರ ಶೇಕಡಾ ಪಮಾಣವು 


ಶೇಕಡಾ 10೦ರಷ್ಟು ಆಗುತದೆ.(NFHS Ill. 2006) 


ನಿರಂತರವಾಗಿ ಎದೆಹಾಲು ಕುಡಿಸಲು ತಾಯು ಮತ್ತು ಮಗುವು 
ದಿನಪೂರ್ತಿ ಜೊತೆಯಲ್ಲರಬೇಕಾಗುತ್ತದೆ. ಬೆಳೆಯುತ್ತಿರುವ 
ಮಗುವಿಗೆ ಹಾಲುಣಿಸಲು ಯಾವುದೇ ನಿರ್ದಿಷ್ಟವಾದ ಅವಧಿ 
ಇಲ್ಲದೆ ಇರುವುದು ಹಾಗೂ ತಾಯ ಮಗುವಿನ ಬಾಂಧವ್ಯ 
ಉತ್ತಮವಾಗಲು ಇದು ಅತ್ಯಗತ್ಯವಾಗುತ್ತದೆ. ಅಲ್ಲದೆ ಇದು 
ಮಗುವಿನ ಮಾನಸಿಕ-ಸಾಮಾಜಕ ಅಭವೃಧ್ಧಿಗೆ ತುಂಬಾ 
ಮುಖ್ಯವಾಗಿರುತ್ತದೆ. 


ಆದರೆ ಇದು ಇಂದಿನ ವೃತ್ತಿನಿರತ ಬಡಮಹಿಳೆಯರಿಗೆ 
ಸಾಧ್ಯವಿಲ್ಲ. ಮಹಿಕೆಯರು ಅನಿವಾರ್ಯವಾಗಿ ಸಂಪಾದನೆ 
ನೀಡುವ ಮತ್ತು ನೀಡದಿರುವ ಉತ್ಪಾದಕ ಕೆಲಸಗಕಲ್ಪ 
ನಿರತರಾಗಬೇಕಾಗುತ್ತದೆ. ಅಂದರೆ ತಮ್ಮ ವೃತ್ತಿಯನ್ನು 
ಮಾತ್ರವಲ್ಲದೆ ಮನೆಗೆಲಸ, ಮಕ್ಕಳನ್ನು ನೋಡಿಕೊಳ್ಳುವುದು. 
ಗಂಡ ಹಾಗೂ ವಯಸ್ವಾದವರ ಕುರಿತು ಕಾಕಜವಹಿಸುವುದು 
ಅಲ್ಲದೆ ಮನೆಯಲ್ಲ ಸಾಕಿರುವ ಪ್ರಾಣಿಗಳನ್ನು ಕುರಿತು ಕೂಡಾ 


ಲಕ್ಷ್ಯವಹಿಸಬೇಕಾದ ಜವಾಬ್ದಾರಿ ಅವರಿಗಿರುತ್ತದೆ. ಇವೆಲ್ಲವೂ 
ಅವರ ದಿನದ ಸಮಯವನ್ನು ಅಆವರಿಸಿಕೊಂಡಿರುತ್ತದೆ. 
ಇಷ್ಟೆಲ್ಲ ಜವಾಬ್ದಾರಿಗಳದ್ದರೂ "ಮಹಿಳೆಯ ಆದಾಯ ನೀಡದ 
ಆರೈಕೆಯ ಕೆಲಸ' ಎಂಬ ಪರಿಕಲ್ಪನೆಯು ಇತ್ತೀಚೆಗೆ ಬೆಳಕು 
ಕಾಣುತ್ತಿದೆ. ಮಹಿಳೆ ಈ ಕಾರ್ಯದಲ್ಲ ಸಕ್ರಿಯವಾಗಿರುವ 
ಅವಧಿ, ಪ್ರಮಾಣ ಮತ್ತು ವೈವಿಧ್ಯತೆಯನ್ನು ಈಗ 
ಮೌಲ್ಯಮಾಪನಕ್ಕೊಕಪಡಿಸಬೇಕಾಗಿದೆ. ಬಳಕೆಯಾದ 
ಸಮಯ ಅಧ್ಯಯನ ಎಂಬ ಸಂಶೋಧನಾ ವಿಧಾನವು ಈ 
ಅದೃಶ್ಯ ಕೆಲಸದ ಹೊರೆಯನ್ನು ಅಳೆಯಲು ಸಮರ್ಪಕವಾದ 
ಒಂದು ವಿಧಾನ. ಆದರೆ ಇದನ್ನು ಅತೀ ಕಡಿಮೆ ಪ್ರಮಾಣದಲ್ಲ 
ಇಲ್ಪ್ಲಯವರೆಗೆ ಬಳಸಲಾಗಿದೆ. ಏನೇ ಇರಆಅ ಇದು ನೀಡುವ 
ಕೆಲವು ಅಂಶಗಳು ಆಶ್ಚರ್ಯ ಎನಿಸುವಂತಿವೆ, ಉದಾಹರಣಿಗೆ 
ಭಾರತೀಯ ಪುರುಷರು ದಿನಕೆ ಎರಡು ತಾಸುಗಳ ವಿಶ್ರಾಂತಿ 
ಅವಧಿಯನ್ನು ಹೊಂದಿದ್ದರೆ, ಮಹಿಳೆಯರು ದಿನದಲ್ಲ ಕೇವಲ 
5 ನಿಮಿಷಗಳ ಅವಧಿಯನ್ನು ವಿಶ್ರಾಂತಿಗಾಗಿ ಹೊಂದಿದ್ದಾರೆ. 
ಸಾಮಾನ್ಯ ಭಾರತೀಯ ಪುರುಷ ದಿನಕ್ಷೆ ೨ ತಾಸು ದುಡಿದರೆ. 
ಸಾಮಾನ್ಯ ಭಾರತೀಯ ಮಹಿಳೆಯು ದಿನಕ್ಕೆ 14 ತಾಸು ಕೆಲಸ 
ಮಾಡುತ್ತಾಳೆ. ಹೀಗಿರುವಾಗ ಮಹಿಳೆಯರಿಗೆ ಮಗುವಿಗೆ 
ಎದೆಹಾಲು ಕುಡಿಸುವುದಕ್ಲಾಗಿಯೇ ಸಮಯ ಪಿಗುವುದು 
ಎಲ್ಲಿ ಸಾಧ್ಯ? 


ಉದಾಹರಣೆಗೆ, ಹೆರಿಗೆ ಸೌಲಭ್ಯ ಕಾಯುದೆಯು ಕೆಲಸಕ್ಕೆ 
ಹೋಗುತ್ತಿರುವ ಕೇವಲ ಶೇಕಡಾ 11 ರಷ್ಟು ಮಹಿಳೆಯರಿಗೆ 
ಮಾತ್ರ ಅನ್ನಯವಾಗುತ್ತದೆ. ಈ ಹೆರಿಗೆ ಸೌಲಭ್ಯಗಳು ಕೇವಲ 
ಸಂಘಟತ ವಲಯದಲ್ಲ ಕಾರ್ಯ ನಿರ್ವಹಿಸುವ ಮಹಿಳೆಯರಿಗೆ 
ಮಾತ್ರ ಅಲ್ಲದೆ ಉಳದ ಮಹಿಳೆಯರಿಗೂ ಅನ್ಹಯವಾಗಬೇಕು. 
ಹಾಗಾದರೆ ಮಾತ್ರ ತಮ್ಮ ಕೆಲಸದ ಒತ್ತಡದಿಂದ ತಾಯಂದಿರು 
ಅಡುವಾಗುವ ಸಾಧ್ಯತೆ ಇದೆ ಹಾಗೂ ಸಮಪರ್ಪಕವಾಗಿ 
ಮಗುವಿಗೆ ಎದೆಹಾಲು ಕುಡಿಸಲು ಸಾಧ್ಯವಿದೆ ಮತ್ತು 
ಮಗು ಹಾಗೂ ತಾಂಖಯ ಬಾಂಧವ್ಯ ಗಟ್ಟಿಯಾಗುವುದು 
ಸಾಧ್ಯವಿದೆ. ರಾಷ್ಟ್ರೀಯ ಆಹಾರ ಸುರಕ್ಷತಾ ಕಾಯ್ದೆ (2೦13) 
ಯು ಮೊಟ್ಟಮೊದಲ ಬಾರಿಗೆ ಎಲ್ಲ ಮಹಿಳೆಯರಿಗೂ ಒಂಬತ್ತು 
ತಿಂಗಳವರೆಗೆ ಹೆರಿಗೆ ಸೌಲಭ್ಯವನ್ನು ಒದಗಿಸಲು ಸೂಚಸುತ್ತದೆ 
(ಗರ್ಭಣಿಯಾಗಿರುವ ಕೊನೆಯ ಮೂರು ತಿಂಗಳು ಮತ್ತು 
ಮಗುವಿನ ಜನನದ ನಂತರದ ಕೊನೆಯ ಆರು ತಿಂಗಳು). 
ಆದರೆ ಇದರ ಪ್ರಕಾರ ಹೇಳಲಾದ ರೂ.1೦೦೦ಕ್ಕಿಂತ ಕಡಿಮೆ 
ಇಲ್ಲದಂತೆ ನೀಡಬೇಕೆನ್ನುವ ಭತ್ಯೆಯು ಯಾವ ಮಹಿಳೆಯೂ 
ಒಂಬತ್ತು ತಿಂಗಳು ಕೆಲಸ ಬಡಲು ಸಮರ್ಪಕವಾಗುವಷ್ಟು 
ಇಲ್ಲ. ಇನ್ನೊಂದು ಕಠೋರ ಸತ್ಯ ಎಂದರೆ ಆಕೆ ತಾಲು 
ಎಂದು ಗುರುತಿಸಿಕೊಳ್ಳುವವರೆಗೆ ಮಾತ್ರ ಆಕೆಗೆ ಹೆರಿಗೆ 
ಸೌಲಭ್ಯಗಳು ಲಭ್ಯವಾಗುತ್ತವೆ. ಆದರೆ ಆಕೆ ಮಗುವಿಗೆ 
ಸತತವಾಗಿ ಹಾಲುಣಿಸಲು ಬೇಕಾಗುವ ಸೌಲಭ್ಯಗಳು 


ದೊರೆಯುವುದು ಸುಲಭ ಸಾಧ್ಯವಲ್ಲ. "ಮಹಿಳೆಯ ಆದಾಯ 
ನೀಡದ ಆರೈಕೆಯ ಕೆಲಸ'ಕ್ಷೆ ಸಂಬಂಧಿಸಿದಂತೆ ಸರಿಯಾದ 
ವ್ಯವಸ್ಥೆ ಆಗುವವರೆಗೆ ಈ ಎಲ್ಲ ಸಮಸ್ಯೆಗಳಗೆ ಪರಿಹಾರ 
ದೊರೆಯುವುದು ಕಷ್ಟಸಾಧ್ಯ. 


4. ಡೇ ಕೇರ್‌ 
ನಾಲ್ಲನೇ ಅಂಶವು ಕುಟುಂಬವನ್ನು ಮೀರಿ ಬೆಳೆದಿರುವ 
ಮಸ್ಯೆಯಾಗಿದೆ. ಎಲ್ಲ ತಾಯಂದಿರಿಗೂ ಉತ್ತಮ 


ಕಸಿ ಹೂಟ ಡೇ ಕೇರ್‌ (ಶಿಶು ಪಾಲನಾ ಕೇಂದ್ರ) 
ಒದಗಿಸುವುದು ಈ ಸಮಸ್ಯೆಯಾಗಿದೆ. ಎರಡು ವರ್ಷಕ್ಕೂ 
ಕೆಳಗಿನ ವಯಸ್ಸಿನ ಮಕ್ಕಳಗೆ ಪರಿಪೂರ್ಣ ಪ್ರಮಾಣದ ಹಾಗೂ 
ಗುಣಮಟ್ಟದ ಆಹಾರವನ್ನು ಒದಗಿಸಿಕೊಡಬೇಕಾಗುತ್ತದೆ. 
ಅಲ್ಲದೆ ದಿನದ ಸಮಯದಲ ನಿರಂತರವಾಗಿ ನಿಗದಿತ ಬಡುವಿನ 
ಸಮಯದಲ್ಲ ಎದೆಹಾಲು ಕುಡಿಸಲು ಅಗತ್ಯವಾಗುವಂತಹ 
ವಾತಾವರಣವನ್ನು ನಿರ್ಮಿಸಿಕೊಡಬೇಕಾಗುತ್ತದೆ. ನಾಲ್ಲರಿಂದ 
ಐದು ಬಾರಿ ದಿನಕ್ಕೆ ಹಾಲುಣಿಸಬೇಕಾಗುತ್ತದೆ. ಪ್ರತಿ ಬಾರಿ 
ಕನಿಷ್ಠವೆಂದರೂ 2೭೦ ನಿಮಿಷಗಳ ಅಗತ್ಯವಿರುತ್ತದೆ. ಇದಲ್ಲದೆ 
ಅದಕ್ಷ ತಯಾರಿ, ಸಂಗ್ರಹಿಸಿಕೊಳ್ಳುವುದು ಮತ್ತು ಅಗತ್ಯವಿದ್ದರೆ 
ಜಸಿಮಾಡಿಕೊಳ್ಳುವುದು ಮುಂತಾದವುಗಳಗೆ ಸುಮಾರು 
2-3 ತಾಸುಗಳ ಅಗತ್ಯವಿರುತ್ತದೆ. ಇವೆಲ್ಲಕ್ಲೂ ಯಾವ 
ವೃತ್ತಿನಿರತ ಮಹಿಳೆಯು ಸಮಯ ಹೊಂದಿಸಿಕೊಳ್ಳುವುದು 
ಸಾಧ್ಯವಿದೆ? ಹಲವಾರು ಕೆಲಸಕ್ಕೆ ಹೋಗುವ ಮಹಿಳೆಯರು 
ಬಹಳ ಸಮಯದವರೆಗೆ ಮನೆಯಿಂದ ಹೊರಗೆ ಇರುತ್ತಾರೆ. 
ಹೆಚ್ಚಾಗಿ ಎಳೆಯಮಕ್ಷಳನ್ನು ಅದರ ಅಣ್ಣನ ಅಥವಾ ಅಕ್ಕನ 
ಜೊತೆ ಬಟ್ಟು ಹೋಗಿರುತ್ತಾರೆ. ಇದು ಮಕ್ಕಕ ಪೋಷಕಾಂಶ 
ಕೊರತೆ, ವಿವಿಧ ರೋಗಗಳು ಮತ್ತು ಕೆಲವೊಮ್ಮೆ 
ಸಾವಿಗೂ ಕಾರಣವಾಗಬಹುದಾಗಿದೆ. ಅಲ್ಲದೆ ಮಗುವನ್ನು 
ನೋಡಿಕೊಳ್ಳುತ್ತಿರುವ ದೊಡ್ಡಮಗುವಿನ ಶೈಕ್ಷಣಿಕ ಹಿನ್ನೆಡೆಗೆ 
ಕೂಡಾ ಇದು ಕಾರಣವಾಗಬಹುದು. ಆಹಾರ ಮಗುವಿನ 
ಪ್ರಮುಖ ಅಗತ್ಯತೆಯಲ್ಲ ಒಂದು. 


ನಮ್ಮಲ್ಲರುವ ಶಿಶು ಪಾಲನೆಯ ಸೇವೆಯನ್ನು 
ಒದಗಿಸುವವರು ಈ ವಿಷಯಗಳ ಕಡೆ 
ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಅವರು ಮಗುವಿಗೆ ಆಹಾರವನ್ನು 
ಹೇಗೆ ದೊರಕಿಸಿಕೊಳ್ಳುವುದು ಎಂಬ ವಿಷಯವನ್ನು ಫಂ 
ಹೆಚ್ಚು ಗಮನವಹಿಸುತ್ತಾರೆಯೇ ಹೊರತು ನನ ಹೇಗೆ 
ತಿನ್ನಿಸುವುದು ಮಗುವಿನ ಆರೈಕೆಯನ್ನು ಹೇಗೆ ಮಾಡಬೇಕು 
ಎಂಬುದನ್ನು ಕುರಿತು ಗಮನವಹಿಸುತ್ತಿಲ್ಲ. ಮನೆಗೆ ಒಯ್ಯುವ 
ಆಹಾರ ಮತ್ತು ಅಲ್ಲೆ ತಿನ್ನುವ ಆಹಾರ ಎಂಬುದನ್ನು ಕುರಿತು 
ಚರ್ಚೆಗಳು ಅನೇಕ ವರ್ಷಗಳಂದ ನಡೆಯುತ್ತಿದೆ. ಮನೆಗೆ 
ಒಯ್ದ ಆಹಾರವನ್ನು ಇಡೀ ಕುಟುಂಬವು ಹಂಚಿಕೊಂಡು 
ತಿನ್ನು ತ್ತದೆ; ಇನ್ನು pi ತಿನ್ನುವ ಆಹಾರದ ವಿಷಯಕ್ಕೆ 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ ೭೦17 


ಬಂದಾಗ ಮಗುವಿಗೆ ತನ್ನ ಇಡೀ ದಿನದ ಅಹಾರದ 
ಭಾಗವನ್ನು ಅಲ್ಲ ಸಮಯದಲ್ಲಯೇ ತಿನ್ನುವುದು ಕಷ್ಟಕರ 
ಎನಿಸುತ್ತಿದೆ. ಇದರ ಹಿಂದಿರುವ ಪ್ರಮುಖ ಕಾರಣವೆಂದರೆ 
ಐಪಿಡಿಎಸ್‌. ಇದು "ಸೇವೆ ಆಧಾರಿತ'ವಾಗಿದೆಯೇ ಹೊರತು 
'ಕಾಕಜ-ಆಧಾರಿತ'ವಲ್ಲ ಮತ್ತು ಎಳೆಯ ಮಕ್ಷಳಗಾಗಿ ಅವರ 
ತಾಯಂದಿರು ಕೆಲಸದಲ್ಲರುವಾಗ ಅವರನ್ನು ನೋಡಿಕೊಳ್ಳುವ 
ಮತ್ತು ಅವರಿಗೆ ಅಗತ್ಯವಿರುವ ಆಹಾರವನ್ನು ನೀಡುವ 
ವ್ಯವಸ್ಥೆಯನ್ನು ಇದುವರೆಗೂ ಒಪ್ಪಿಕೊಳ್ಳಲಾಗಿಲ್ಲ. 1.5 
ಕೋಟ ಮಹಿಳೆಯರು ವೃತ್ತಿನಿರತರಿದ್ದಾರೆ (ಅದರಲ್ಪ 
ಶೇಕಡಾ ೨೦ರಷ್ಟು ಮಹಿಕೆಯರು ಅಸಂಘಟತ ವಲಯದಲ್ಲ 
ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು 35 ಕೋಟ 
ಮಹಿಳೆಯರು ಆರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 
ಮಕ್ಷಳನ್ನು ಹೊಂದಿದ್ದಾರೆ. ಇದಕ್ಕೆ ಡೇ ಕೇರ್‌ ವ್ಯವಸ್ಥೆಯು 
ಒಂದು ಉತ್ತಮ ಪರಿಹಾರದಂತೆ ಕಂಡುಬರುತ್ತದೆ. ಏಕೆಂದರೆ 
ಇದರಿಂದ ತಮ್ಮ ತಂಗಿ ತಮ್ಮರನ್ನು ನೋಡಿಕೊಳ್ಳುತ್ತಿರುವ 
ಎಷ್ಟೋ ಮಕ್ಕಳು ಅದರಲ್ಲೂ ಹೆಣ್ಣು ಮಕ್ಕಳು ಶಾಲೆಗೆ 
ಹೋಗಲು ಇದು ಅವಕಾಶ ನೀಡುತ್ತದೆ. 


ಐಎಲ್‌ಒ ಅಧ್ಯಯನದ ಪ್ರಕಾರ (1೨೨6) ಶೇ 38 ಹುಡುಗರು 
ಮತ್ತು ಶೇ 6೦ ಹುಡುಗಿಯರನ್ನು 'ಅದೃಶ್ಯ ಮಕ್ಷಳು' 
ಎಂದು ಕರೆಯಲಾಗಿದೆ. ಏಕೆಂದರೆ ಅವರು ಶಾಲೆಯಲ್ಲಯೂ 
ಇರುವುದಿಲ್ಲ. ಕೆಲಸದಲ್ಪಯೂ ಇರುವುದಿಲ್ಲ ಎಂದಾಗುತ್ತದೆ. 
ಈ ವಿಭಾಗದಲ್ಲ ಹುಡುಗರಿಗಿಂತ ಹುಡುಗಿಯರು ಎರಡು 
ಪಟ್ಟು ಹೆಚ್ಚನ ಸಂಖ್ಯೆಯಲ್ಲ ಕಂಡುಬರುತ್ತಾರೆ. ಒಂದು 
ಅಂದಾಜು ಏನೆಂದರೆ ಹೆಚ್ಚನ ಮಕ್ಕಳು ಅದರಲ್ಲಯೂ 
ಹೆಣ್ಣು ಮಕ್ಕಕು ತಮ್ಮ ತಂಗಿ-ತಮ್ಮರನ್ನು ನೋಡಿಕೊಳ್ಳುವ 
ಕಾರ್ಯದಲ್ಲ ನಿರತರಾಗಿದ್ದಾರೆ ಇದು ಅವರ ಶಿಕ್ಷಣಕ್ಕೆ 
ಮಾರಕವಾಗಿ ಕಂಡುಬರುತ್ತಿದೆ. ಆದ್ದರಿಂದ ಈ ಗುಂಪಿಗೆ 
ಕೂಡಾ ಡೇ ಕೇರ್‌ ಒಂದು ಅಗತ್ಯವಾಗಿ ಕಂಡುಬರುತ್ತದೆ. 
ಆದರೆ ಇದು ಇಲ್ಲದಿರುವ ಸಂದರ್ಭದಲ್ಲ ಬೆಳೆಯುವ ಮಕ್ಕಳು. 
ವಯಸ್ಸಾದ ಮಕ್ನಕಳು ಮತ್ತು ಮಹಿಕೆಯರಿಗೆ ನೀಡಲಾಗುವ 
ಹಣದಲ್ಲ ಕೂಡಾ ತಾರತಮ್ಮ ಕಂಡುಬರುತ್ತಿದೆ. ಇಲ್ಲ ಕೂಡಾ 
ಕೆಲಸದಲ್ಲ ಅಂಗತಾರತಮ್ಮ ಕಂಡುಬರುತ್ತಿದೆ. 


ಚಿತ್ರ 1: ಅದೃಶ್ಯ ಮಕ್ಕಳು 


100.00% 
90.00% 
80.00% 
70.00% 

ಶೇ 60.00% 

ಖು 50.00% 

ಡೌ 40.00% 

ವಾ 30.00% 

ರು 20.00% 
10.00% 


0.00% — 
ಗಂಡು 


೫ ಬಾಲ ಕಾರ್ಮಿಕರು 


[| ವಿದ್ಯಾರ್ಥಿಗಳು 


೫ ಅದೃಶ್ಯರು 


ಐಎಲ್‌ಒ, 19೨6 


5. ಮಾನ್ಯತೆ ಪಡೆಯಲು ಮತ್ತು ಪ್ರತಿಫಲ 
ಪಡೆಯಲು ಹಕ್ಕು 

ಅಂತಿಮವಾಗಿ ಇದರಿಂದ ಕಂಡುಬರುವ ವಿಷಯವೆಂದರೆ 
ಹೆಚ್ಚಾಗಿ ಮಹಿಳೆಯರೇ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸ 
ಮಾಡುತ್ತಿದ್ದು ಇದರಲ್ಲ ಅಂಗ ತಾರತಮ್ಮ ಕಂಡುಬರುತ್ತಿದೆ. 
ಅದೆ ಇತರೆ ವೃತ್ತಿಗಳಾದ ಆರೋಗ್ಯ ಮತ್ತು ಶಿಕ್ಷಣದಲ್ಲ 
ಈ ತಾರತಮ್ಯವು ಕಂಡುಬರುತ್ತಿಲ್ಲ. ದೇಶದಲ್ಲ ಸುಮಾರು 


ಮೂರು ಮಿಅಯನ್‌ಗಿಂತಲೂ ಹೆಚ್ಚಿನ ಮಕ್ಷಳನ್ನು 
ನೋಡಿಕೊಳ್ಳುವ ಕೆಲಸಗಾರರು ಕಂಡುಬರುತ್ತಾರೆ (ಅಷ್ಟೇ 
ಸಂಖ್ಯೆಯ ಸಹಾಯಕರು ಕೂಡಾ) ಸಮಾಜಕ್ಕೆ ಅವರು 
ನೀಡುವ ಕೊಡುಗೆಯನ್ನು ಎಲ್ಲರೂ ಗಮನಿಸಿದ್ದರೂ ಅವರ 
ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಅವರನ್ನು ಇಂದಿಗೂ 
'ವೃತ್ತಿನಿರತರು' ಎಂದು ಪರಿಗಣಿಸಲಾಗಿಲ್ಲ. ಪ್ರಯಂಸೇವಾ 
ಕೆಲಸಗಾರರು ಎಂದು ಪರಿಗಣಿಸಲಾಗುತ್ತಿದೆ. ದಿನದಲಿ 


ಹಲವಾರು ತಾಸುಗಳ ಕಾಲ ಮಕ್ಕಳ ಆರೈಕೆ ಮಾಡುವ ಇವರಿಗೆ 
ಯಾವುದೇ ಸೂಕ್ತ ಮಜೂರಿ ಎಂಬುದನ್ನು ನೀಡಲಾಗುತ್ತಿಲ್ಲ. 
ಬದಲಾಗಿ ಇವರಿಗೆ ಗೌರವ ಧನ ಎಂದು ಅಷ್ಟೊ ಇಷ್ಟೊ 
ನೀಡಲಾಗುತ್ತಿದೆ. ಹಲವು ಪ್ರಕಾರದ ಕೆಲಸಗಳನ್ನು ಮಾಡಿಯೂ 
ಅಂದರೆ ಕಸಗುಡಿಸುವುದು. ಅಡುಗೆ ಮಾಡುವುದು. 
ತಿನಿಸುವುದು. ಹಾಜರಾತಿಯನ್ನು ತೆಗೆದುಕೊಳ್ಳುವುದು ಎತ್ತರ 
ಮತ್ತು ತೂಕವನ್ನು ಅಳೆಯುವುದು ಮುಂತಾದವುಗಳನ್ನು 
ಮಾಡುವುದು ಅಲ್ಲದೆ ನಿಮ್ಮ ಬೆಕೆಯುವ ಮಗುವನ್ನು 
ನೋಡಿಕೊಳ್ಳುವುದು ಮುಂತಾದವುಗಳನ್ನು ಇವರು 
ಮಾಡುತ್ತಾರೆ. ಇವೆಲ್ಲವುಗಳಗೆ ಕೌಶಲ್ಯದ ಅಗತ್ಯವಿದೆ ಎಂದು 
ಯಾರೂ ಯಾವತ್ತೂ ನಿರ್ಧರಿಸುವುದಿಲ್ಲ. ಹೆಣ್ಣು ಮಕ್ಕಳಗೆ 
ಈ ಎಲ್ಲ ಕೆಲಸಗಳೂ ಸಹಜವಾಗಿ ಬಂದಿರುತ್ತವೆ ಎಂದು 
ನಿರ್ಧರಿಸಲಾಗಿರುತ್ತದೆ! ಹಲವಾರು ಕೆಲಸಗಳನ್ನು ಮಾಡುವ 
ಅವರುಗಳು ಮೌನವಾಗಿ ಎಲ್ಲವನ್ನುಸಹಿಸುತ್ತಿರುವ ಮತ್ತು ಹೆಚ್ಚು 
ಶೋಷಣಿಗೆ ಒಳಗಾಗುತ್ತಿರುವ ಗುಂಪಾಗಿದೆ. ಇವರುಗಳಗೆ 
ಸಾಮಾನ್ಯವಾಗಿ ತರಬೇತಿಯನ್ನು ನೀಡಲಾಗುವುದಿಲ್ಲ. ಅಲ್ಲದೆ 
ಕೌಶಲ್ಯ ಹೊಂದಿರುವ ಕೆಲಸಗಾರರಿಗೆ ನೀಡಲಾಗುವ ಕೆಲಸದ 
ಸ್ಥಳದ ಸೌಲಭ್ಯವನ್ನು ಕೂಡಾ ನೀಡಲಾಗುವುದಿಲ್ಲ. ಈ 
ಸಮುದಾಯವು ಅದನ್ನೆಲ್ಲಾ ಏಕೆ ಸಹಿಸಿಕೊಂಡು ಬರುತ್ತಿದೆ 


References: 


ಎಂದರೆ ಇದನ್ನು ಜಟ್ಟು ಪರ್ಯಾಯ ಇಲ್ಲ ಎಂಬುದು ಅವರ 
ಸ್ಥಿತಿಯಾಗಿದೆ. ರಾಷ್ಟ್ರದ ಆದ್ಯತೆಗಳಲ್ಲ ಮಕ್ಕಳ ಸ್ಥಾನಮಾನ 
ಎಷ್ಟು ಕೆಕಮಟ್ಟದಲ್ಲದೆ ಎ೦ದರೆ ಮಕ್ಕಳ ಲಾಲನೆ ಪಾಲನೆಯ 
ಕೆಲಸ ಮಾಡುವವರೂ ಇದೇ ಅವಜ್ಞೆಗೆ ಒಳಗಾಗಿರುತ್ತಾರೆ. 
ಅವರು ಕೂಡಾ ಇದರ ಕುರಿತು ಗಮನವಹಿಸುತ್ತಿಲ್ಲ. ಅವರಿಗೆ 
ಸಲ್ಲತಕ್ಕ ಗೌರವವನ್ನು ಅವರಿಗೆ ನೀಡಲು ಇದು ಸೂಕ್ತ 
ಸಮಯವಲ್ಲವೇ? ಅವರ ಕೆಲಸಕ್ಕೆ ತಕ್ಕಂತಹ ಮಜೂರಿ, 
ಕೆಲಸ ನಿರ್ವಹಿಸಲು ಅನುಕೂಲಕರವಾದ ವಾತಾವರಣ 
ಮುಂತಾದವನ್ನು ಒದಗಿಸುವ ಮೂಲಕ ಅವರಿಗೆ ದಕ್ಕಬೇಕಾದ 
ಸೌಲಭ್ಯವನ್ನು ನಾವು ನೀಡಬೇಕಾಗಿದೆ. ಒಂದು ಮೇಕೆ ಈ 
ಕೆಲಸ ನಿರ್ವಹಿಸುವವರು ಪುರುಷರಾಗಿದ್ದರೇ ಇಲ್ಲಯವರೆಗೂ 
ಪರಿಸ್ಥಿತಿ ಹೀಗೆ ಇರುತ್ತಿತ್ತೇ? ಇಲ್ಲ ಮತ್ತೆ ಅಂಗತಾರತಮ್ಯ 
ಇಣುಕುತ್ತದೆ! 


[2 ಲೇಖನದಲ್ಪ ನೀಡಲಾಗಿರುವ ದತ್ತಾಂಶಗಳ 
ಸಂಗ್ರಹಣಿಗೆ ತುಂಬಾ ಸಹಾಯ ಮಾಡಿದ ಡಾ.ಜಗಿಶಾ 
ಶಾಸ್ಟಿ ಮತ್ತು ಡಾ.ರಾಮ ನಾರಾಯಣ್‌ ಅವರಿಗೆ ನಾನು 
ಚಿರಯಣಿಯಾಗಿದ್ದೇನೆ. ಇಲ್ಲ ಅದರ ಬಳಕೆಯ ಸಂಪೂರ್ಣ 
ಜವಾಬ್ದಾರಿ ನನ್ನದಾಗಿರುತ್ತದೆ. 


1. Barker, DJP, Eriksson, JG, Forsan, T and Osmond, C ( 2002) Fetal origins of adult disease : study of effects and biological basis 
International Journal of Epidemiology Vol 31, Issue 6, pp 1235 — 1239. 
2. Bhat, Vishnu and Adhisivam, B (2013) Trends and Outcome of Low Birth Weight Infants in India The Indian Journal of Paediatrics, 


Vol 80, Issue 1. 
3. Central Statistical Organisation Time Use Survey 1998-99 


ನ 


Chaudhuri, S Otiv, M Chitale, H Pandit, A and Hoge, M (2004) Pune Low birth weight study - cognitive abilities and educational 


performance at 12 years Indian Paediatrics, February 14 (2),pp121 - 8. 


International Labour Organisation (1996) Invisible Children 


00ND am 


National Institute for Population Sciences, Mumbai, 2006, National Family Health Survey Ill 2005 2006 (Low Birth Weight) 
National Institute for Population Sciences, Mumbai, 2006, National Family Health Survey Ill 2005 2006 (Exclusive Breastfeeding ) 
Registrar General Census of India - IMR and CMR : www.censusindia.gov.in/vital_statistics/srs/Chap_4_- 2010.pdf 

Registrar General Census of India Sex Ratio www.censusindia.gov.in/Census_And_You/gender_composition.aspx 

10. UNICEF (2006). Progress for Children- a Report Card on Nutrition 


ಲರ್ನಿಂಗ್‌ ಕರ್ವ್‌ | ಫೆಬ್ರವರಿ 2೦17 


ಮೀನಾ ಸ್ಥಾಮಿನಾಥನ್‌ ಅವರು ಆರಂಭಕ ಬಾಲ್ಯದ ಶಿಕ್ಷಣದಲ್ಲಿ 6೦ರ ದಶಕದಿಂದ ಇಲ್ಲಯವರೆಗೆ ಶಿಕ್ಷಕರಾಗಿ, ಶಿಕ್ಷಕರ ತರಬೇತಿದಾರರಾಗಿ, 
ಪ್ರಾಕ್ಟಿಷನರ್‌, ಪಾಅಸಿ ಮೇಕರ್‌ ಆಗಿ ಮತ್ತು ಬರಹಗಾರರಾಗಿ ಕೆಲಸಮಾಡಿದ್ದಾರೆ. ಐಸಿಡಿಎಸ್‌ ಪ್ರಾರಂಭಸಲು ಕಾರಣರಾಗಿರುವ ಇವರು 
ಮೊಬೈಲ್‌ ಕ್ರಿಷ್‌ನಲ್ಲ ಕಾರ್ಯನಿರ್ವಹಿಸಿದ್ದಾರೆ. ಐಸಿಡಿಎಸ್‌ ಮತ್ತು ಇತರೆ ಗುಂಪುಗಕಲ್ಲ ಹಲವಾರು ವರ್ಷ ಕಾರ್ಯನಿರ್ವಹಿಸಿರುವ 
ಇವರು ಡೇ ಕೇರ್‌ನಲ್ಪಿ ಅತ್ಯುತ್ತಮವಾದ ಅನುಭವ ಹೊಂದಿದ್ದಾರೆ. ಆಗ್ದೇಯ ಏಷ್ಯಾದ ರಾಷ್ಟ್ರಗಳಾದ ವಿಯೆಟ್ನಾಮ್‌, ಕಾಂಬೋಡಿಯಾ 
ಮತ್ತು ಫಿಅಫ್ಯೈನ್ಸ್‌ನಲ್ಲ ಡೇ ಕೇರ್‌ ವಲಯದ ಅನುಭವ ಇವರಿಗಿದೆ. ಇಂಡಿಯನ್‌ ಅಸೋಸಿಯೇಷನ್‌ ಫಾರ್‌ ಪಿಸ್ಲೂಲ್‌ ಎಜ್ಯೂಕೇಷನ್‌ನ 
ಸಂಪಾದಕರು, ಸೆಕ್ರೆಟರಿ ಮತ್ತು ಅಧ್ಯಕ್ಷರಾಗಿದ್ದವರು ಮತ್ತು ಐಎಪಿಇ ಇಂದ ವಾರ್ಷಿಕವಾಗಿ ನಡೆಸಲಾಗುವ ಸಂವಾದದಲ್ಲ ಪ್ರಮುಖ 
ಪಾತ್ರ ವಹಿಸುತ್ತಾರೆ. ದೇಶದೆಲ್ಲೆಡೆ ಈ ಕಾರ್ಯಕ್ರಮವನ್ನು ಕುರಿತು ನಡೆಸಲಾಗುವ ವಿಮರ್ಶೆಗಳಲ್ಲ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. 
ಆರಂಭಕ ಬಾಲ್ಯದ ಶಿಕ್ಷಣದಲ್ಲಿ ಅವರು ನಡೆಸಿದ ಅಧ್ಯಯನವು ದೇಶದಲ್ಲ ಈ ಕುರಿತು ಹಲವಾರು ಸಂಶೋಧನೆಗಳು ನಡೆಯಲು 
ಸಹಕಾರಿಯಾಲಯುತು. ಅಲ್ಲದೆ ಇದು ಆಟ ಮತ್ತು ಗುಣಮಟ್ಟದ ನಡುವೆ ಇರುವ ಸಂಬಂಧವನ್ನು ತಿಆದುಕೊಳ್ಳಲು ಸಹಕಾರಿಯಾಯತು. 
ಉತ್ತಮ ಬರಹಗಾರರಾಗಿರುವ ಇವರು ಆರಂಭಕ ಬಾಲ್ಯದ ಶಿಕ್ಷಣದ ಕುರಿತಾಗಿ ಮೂರು ಪ್ರಮುಖ ಶಿಕ್ಷಕರ ಕೈಪಿಡಿಯನ್ನು 
ಹೊರತಂದಿರುವುದಲ್ಲದೆ ಹಲವಾರು ಪುಸ್ತಕಗಕಲ್ಲ ಹಲವಾರು ಲೇಖನಗಳನ್ನು ಬರೆದಿದ್ದಾರೆ. ಅಲ್ಲದೆ ಹಲವಾರು ಪ್ರಬಂಧಗಳು ಮತ್ತು 
ಜನಪ್ರಿಯ ಲೇಖನಗಳನ್ನು ಬರೆದಿದ್ದಾರೆ. mimams@ಲ೩ಕta೦ಗೀ.in ಇ-ಮೇಲ್‌ನಲ್ಲ ಅವರನ್ನು ಸಂಪರ್ಕಿಸಬಹುದು. 


~ ವಿಭಾಗ ಎ/34~ 


